ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಸ್ನೆ ಸಂಖ್ಯೆ ' 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


432 (461) | 
ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕೇತು) 
21.02.2022 ೧ 
ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ 
ಸಕಾಲ ಸಚಿವರು 


ಪ್ರಶ್ನೆ 


ಉತ್ತರ 


ಅ) 1995ರ ನಂತರ ಆರಂಭವಾದ 
ಅನುದಾನ ರಹಿತ 
ಕಾಲೇಜುಗಳ ಸಂಖ್ಯೆ ಎಷ್ಟು: ಈ 
ಅನುದಾನ ರಹಿತ 
ಕಾಲೇಜುಗಳನ್ನು ಅನುದಾನಕ್ಕೆ 
ಒಳಪಡಿಸಲು ಇರುವ 
ಸಮಸ್ಯೆಗಳೇನು: ಅನುದಾನಕ್ಕೆ 
ಒಳಪಡಿಸಿದಲ್ಲಿ, ಇದಕ್ಕಾಗಿ 
ತಗುಲಬಹುದಾದ ವೆಚ್ಚ ಎಷ್ಟು: 


ಶಾಲಾ 


ಶಾಲಾ 


ಆ) ಯಾವ ಕಾರಣಕ್ಕಾಗಿ 
ಅನುದಾನಕ್ಕೆ ' ಒಳಪಡಿಸುವ 
ಪ್ರಸ್ತಾವನೆಯು ನಿಧಾನಗತಿಯಲ್ಲಿ 
ಸಾಗುತ್ತಿದೆ: ಈ ಸಮಸ್ಯೆಗಳನ್ನು 
ಪರಿಹರಿಸಲು 


L- 


ಸರ್ಕಾರ 


1995ರ ನಂತರ ಆರಂಭವಾದ ಅನುದಾನ ರಹಿತ ಕನ್ನಡ 
ಮಾಧ್ಯಮ ಪ್ರಾಥಮಿಕ ಶಾಲೆಗಳಲ್ಲಿ ಅನೇಕ ಪ್ರಾಥಮಿಕ 
ಶಾಲೆಗಳು (01 ರಿಂದ 5ನೇ ತರಗತಿ) ಆಂಗ್ಲ ಮಾಧ್ಯಮ 
ಶಾಲೆಗಳಾಗಿ ಪರಿವರ್ತನೆಯಾಗಿವೆ.. ಉಳಿದ ಕನ್ನಡ 
ಮಾಧ್ಯಮ ಶಾಲೆಗಳನ್ನು ವೇತನಾನುದಾನಕ್ಕೆ ಒಳಪಡಿಸಲು 
ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ಮತ್ತು ಪದವಿ ಪೂರ್ವ 
ಕಾಲೇಜುಗಳ ವಿವರ ಹಾಗೂ ಅಂದಾಜು ಆಯವ್ಯಯದ 


ವಿವರ ಈ ಕೆಳಕಂಡಂತಿದೆ. 


ಪ್ರಾಥಮೆಕ [ ಹಿರಿಯ 
ಪ್ರಾಥಮಿಕ 


ಶಾಲೆ ' ಪದವಿ ಪೂರ್ವ 


ಕಾಲೇಜು 


ಪಾಢ 


ಒಟ್ಟು 6412 18678 3122 


45778.26 | 36187.26 | 64847.09 | 27520,30,5,080- 


00 


ಅಂದಾಜು 
ವೆಚ್ಚ ರೂ 
ಲಕ್ಷಗಳಲ್ಲಿ 
(ಒಂದು 
ವರ್ಷಕೆ) 


ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಆಇ 157 ವೆಚ್ಚ- 
8/2020 ದಿನಾ೦ಕ:10-06-2020ರಂತೆ ಆರ್ಥಿಕ ಮಿತವ್ಯಯದ 
ಆದೇಶ ಜಾರಿಯಲ್ಲಿರುತ್ತದೆ. 

1995ರ ನಂತರ ಆರಂಭವಾದ ಅನುದಾನ ರಹಿತ ಕನ್ನಡ 
ಶಾಲಾ ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 


ತೆಗೆದುಕೊಂಡ ಕ್ರಮಗಳೇನು: 
ಯಾವ ಕಾಲಮಿತಿಯಲ್ಲಿ 
ಅನುದಾನಕೆ 
ಒಳಪಡಿಸಲಾಗುವುದು? 


ಸಂಬಂಧ ಹಿಂದಿನ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ, ಮಾನ್ಯ 
ವಿಧಾನ ಪರಿಷತ್‌ ಸದಸ್ಯರು ಹಾಗೂ ಹಾಲಿ ಸಭಾಪತಿ ರವರ 
ಸಮ್ಮುಖದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯಲ್ಲಿ, ಸದರಿ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 
ಸಂಬಂಧ 1995 ರಿಂದ 2019 ರವರೆಗೆ ಪ್ರತಿ 05 ವರ್ಷದ 
ಬ್ಲಾಕ್‌ "ಅವಧಿಯಲ್ಲಿ ಪ್ರಾರಂಭಿಸಲಾಗಿರುವ ಶಾಲಾ 
ಕಾಲೇಜುಗಳಲ್ಲಿ ಎಷ್ಟು ಶಿಕ್ಷಕರು / 
ಉಪನ್ಯಾಸಕರುಗಳು /1 ಬೋಧಕೇತರುಗಳು ಕಾರ್ಯ 
ನಿರ್ವಹಿಸುತ್ತಿದ್ದಾರೆ ಹಾಗೂ ಇವರುಗಳನ್ನು ಅನುದಾನಕ್ಕೆ 
ಒಳಪಡಿಸಿದ್ದಲ್ಲಿ ವಾರ್ಷಿಕವಾಗಿ ತಗಲುವ ಅಂದಾಜು 
ವೆಚ್ಚದ ಮಾಹಿತಿಯನ್ನು ಪಡೆಯಲು ಸೂಚಿಸಿದ್ದು, 
ಆಯುಕ್ತಾಲಯಗಳು ಮತ್ತು ಪದವಿ ಪೂರ್ವ 
ನಿರ್ದೇಶನಾಲಯದಿಂದ ಪಡೆದು ಪರಿಶೀಲಿಸಲಾಗುತ್ತಿದೆ. 


ಇಪಿ'51 ಪಿಎ೦ಸಿ 2022 


J 4 

yA ಗೇಶ್‌ ) 
ಹ್‌ಬಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು. 


ನಿ] 


